ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 17-03-2021 ಪ್ರಶ್ನೆ ಸಂಖ್ಯೆ: 1252(1479) 
ಸದಸ್ಯರ ಹೆಸರು ಮತ್ತು ಕ್ಲೇತು: ಶ್ರೀ ಕೆ.ಎ. ತಿಪ್ಪೇಸ್ವಾಮಿ (ನಾಮನಿರ್ದೇಶನ) 
ಉತ್ತರ ನೀಡಬೇಕಾದ ದಿನಾಂಕ: 17-03-2021 
ಉತ್ತರಿಸುವ ಸಚಿವರು: ಪಶುಸಂಗೋಪನೆ ಸಚಿವರು 


ವಿಷಯ: ಕುರಿಸಾಕಾಣಿಕೆದಾರರ ಅಭಿವೃದ್ಧಿ ಬಗ್ಗೆ 


(ಅ) ರಾಜ್ಯದ ರೈತರಿಗೆ ಮತ್ತು ಸಾಕಾಣಿಕೆದಾರರಿಗೆ ಉದ್ಯೋಗ ಒದಗಿಸುವ ಕುರಿ 
ಸಾಕಾಣಿಕೆಯಲ್ಲಿ ಕುರಿ ಮಾಂಸ ಮತ್ತು ಗೊಬ್ಬರಕ್ಕೆ ಹೆಚ್ಚಿನ ಬೇಡಿಕೆ ಇರುವುದು ನಿಜವೇ; 
(ವಿವರ ನೀಡುವುದು) 


(ಆ) ರಾಜ್ಯದಲ್ಲಿನ ರೈತರು ಮತ್ತು ಕುರಿ ಸಾಕಾಣಿಕೆದಾರರು, ಹಳೆಯ, ನೂತನವಲ್ಲದ ಮತ್ತು 
ಲಾಭದಾಯಕವಲ್ಲದ ಕುರಿ ಸಾಕಾಣಿಕೆ ಪದ್ದತಿಯನ್ನು ಅನುಸರಿಸುತ್ತಿರುವುದರಿಂದ ಅವರ 
ಪರಿಶ್ರಮ ಮತ್ತು ಬಂಡವಾಳ ಹೂಡಿಕಗೆ ತಕ್ಕಂತೆ ಲಾಭದಾಯಕವಾಗಿಲ್ಲವೆಂಬುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಹಾಗಿದ್ದಲ್ಲಿ, ಈ ಬಗ್ಗೆ ರೂಪಿಸಿರುವ ಕಾರ್ಯಕ್ರಮ ಮತ್ತು 
ಯೋಜನೆಗಳೇನು ; (ವಿವರ ನೀಡುವುದು) 


(ಇ) ಕುರಿ ಅಭಿವೃದ್ಧಿಗಾಗಿ ಕೇ೦ದ್ರ ಸರ್ಕಾರದ ಸಂಶೋಧನೆ ಸಂಸ್ಥೆಯಾದ ral Sheep 
Training Center ನ್ನು ರಾಜ್ಯದಲ್ಲಿ ಸ್ಥಾಪಿಸಲು ರಾಜ್ಯ ಸರ್ಕಾರ ಕೇ೦ದ್ರ ಸರ್ಕಾರಕ್ಕೆ ಪ್ರಸ್ತಾವನೆ 
ಸಲ್ಲಿಸಿದೆಯೇಳ ಇಲ್ಲದಿದ್ದಲ್ಲಿ, ಈಗಲಾದರೂ ಪ್ರಸ್ತಾವನೆ ಸಲ್ಲಿಸಲು ಮುಂದಾಗುವುದೇ? 


